ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಸಸೀರ್‌ ಅಹ್ಮದ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಜ್ಯೆ 2130 
ಉತ್ತರಿಸುವದಿನಾಂಕ . 25-03-2021. ್ಣ 


ಉತ್ತರಿಸುವ ಸಚಿವರು 


ಮಾನ್ಯ ಮುಖ್ಯಮದತಿಗಳು 


ಮಂಡಳಿಗಳಿಂದ ಸಡೆಸುವ ಕ್ಲಾಸ್‌ 12 ಪರೀಕ್ಲಿ 


3) ಪ್ಯಾಷನಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಒಪನ್‌ | 


ಸ್ಕೂಲಿಂಗ್‌ (ಎನ್‌.ಅ.ಓ.ಎಸ್‌) ವತಿಯಿಂದ 
ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್‌ 
/ಹೆಚ್‌.ಎಸ್‌.ಸಿ. 

4) ಮೂರು ವರ್ಷಗಳ ಡಿಪ್ಲೊಮಾ ಅಧವಾ 
ಎರಡು ವರ್ಷಗಳ ಐ.ಟಿ.ಐ. ಕೋರ್ಸ್‌ ಅಥವಾ 
ಎರಡು ವರ್ಷಗಳ ವೃತ್ತಿ ಶಕ್‌ಷಣ ಡಿಪ್ಲೊಮಾ 
(ಜಿ.ಒ.ಸಿ./ಚಿ.ಓ.ಡಿ.ಸಿ/ಜೆ.ಎಲ್‌.ಡಿ.ಸಿ) 
ಅಭ್ಯರ್ಥಿಗಳು ಎನ್‌.ಐ.ಒ.ಎಸ್‌.ನ ವತಿಯಿಂದ 


ನಡೆಸುವ ಒಂದು ಭಾಷಾ ಕೋರ್ಸ್‌ ಮತ್ತು 


ಒಂದು ಶೈಕಫಣಿಕ ವಿಷಯದಲ್ಲಿ (ದಬೊೂರಕಲಿಕೆ 
ಮಾದರಿಯಲ್ಲಿ) ಅಥವಾ ಪದವಿ ಪೂವ 
ಮಂಡಳಿಯು ' ನಡೆಸುವ ಪರೀಕ್ಲೆಯಲ್ಲಿ 
ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ 
ಉತ್ತೀರ್ಣರಾದಲ್ಲಿ ಮಾತ್ರ) ಪಿಯುಸಿಗೆ 
 ತತ್ಯಯಾನಬೆಲದು ಪರಿಗಣಿಸಬಹುದು. 


ಕಸಂ] ಂ ಪಶ್ನೆ ಉತ್ತರೆ: ನ 
ಅ) ಕರ್ನಾಟಕ : ಸರ್ಕಾರ ಕರ್ನಾಟಕ ಸಿವಿಲ್‌ ಸೇವಾ (ಲಿಪಿಕ ಹುದೆಗಳ 
ಸಚಿವಾಲಯದಲ್ಲಿ ಗ್ರೂಪ್‌-ಡಿ | ನೇಮಕಾತಿ) ನಿಯಮಗಳು, 1978ರ, ನಿಯಮ 4ರ 
ಹುದ್ದೆಯಿಂದ ಗ್ರೂಪ್‌-ಸಿ | ಉಪನಿಯಮ (14 ರಲ್ಲಿ ಕಿರಿಯ ಸಹಾಯಕ 
ಹುದ್ದೆಯ ಮುಂಬಡ್ತಿಗೆ | ಹುದ್ದೆಯ ಮುಂಬಡ್ತಿಗೆ ನಿಗದಿಪಡಿಸಿದ್ದ ಪೌಢ 
ನಿಗದಿಪಡಿಸಿರುವ" ವಿದ್ಯಾರ್ಹತೆ | ಶಿಕಣ ವ್ಯಾಸಂಗ (ಎಸ್‌.ಎಸ್‌.ಎಲ್‌.ಸಿ) ಅಥವಾ 
ಏನು; - | ತತ್ಸಮಾನ ವಿದ್ಯಾರ್ಹತೆಯ ಬದಲಾಗಿ ಪದವಿ | 
j ಪೂರ್ವ. 'ಶಿಕಣ ಪರೀಕ್ಷೆ ಅಥವಾ ತತ್ಸಮಾನ: 
ವಿದ್ಯಾರ್ಹತೆ. ಎಂದು ಸರ್ಕಾರದ ಅಧಿಸೂಚನೆ 
| ಸಂಖ್ಯೆ:ಸಿಆಸುಇ: 18: ಸೇವನೆ 2013 ದಿನಾರಿಕ: 
113-12-2013ರಲ್ಲಿ ಪ್ರತಿಸ್ಮಾಪಿಸಲಾಗಿರುವುದರಿಂದ | 
ಕರ್ನಾಟಿಕ ' . ಸರ್ಕಾರ ' ಸಚಿವಾಲಯದಲ್ಲಿ 
| ಗ್ರೊಪ್‌-ಡಿ ಹುದ್ದೆಯಿಂದ ಗ್ರೂಪ್‌-ಸಿ | 
ಹುದ್ದೆಯಾದ ಕರಿಯ ಸಹಾಯಕ ಹುದ್ದೆಯ । 
ಮುಂಬಡಿಗೆ ಪಿ.ಯು.ಸಿ. ಅಥವಾ ತತ್ಸಮಾನ 
| ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. 
RS) ಯಾವ ಯಾವ | ಪಿಯುಸಿ ವಿದ್ಯಾರ್ಹತೆಯ ತತ್ಯಮಾನ 
p ವಿದ್ಯಾರ್ಹತೆಗಳು ಪಿಯುಸಿ |! ವಿದ್ಯಾರ್ಹತೆಗಳು ಈ ಕೆಳಕ೦ಡಂತಿಪೆ: 
ತತ್ಸಮಾನ ವಿದ್ಯಾರ್ಹತೆಗೆ | 1 ಸಿ.ಬಿ.ಎಸ್‌.ಇ ಮತ್ತು ಐ.ಐಸ್‌.ಸಿ. ಮಂಡಳಿಯು 
ಸಮಯಾನಾಂತರಾಗಿವೆ;  (ವಿಷರ ನಡೆಸುವ ಕ್ಲಾಸ್‌ 12 ಪರೀಕ್ಲೆ 
| ನೀಡುವುದು) 2 ಇತರೆ ರಾಜ್ಯ ಸರ್ಕಾರದ ಪರಿ್ಸಾ 


"4 Karnataka. State’ Open 
University - ಯವರ “ರೀಲree 
Bridge Course (Equivalent: to 


ಇಲ್ಲ. ಭ್‌ p ಸ 
ಗ್ರೂಪ್‌-ಡಿ ಹುದ್ದೆಯಿಂದ ಗ್ರೂಪ್‌-ಸಿ. ಹುದ್ದೆಯ 
ಮುಂಬಡಿಗೆ ಪಿಯುಸಿ ಅಥವಾ ಅದರ ತತ್ಸಮಾನ 


12") Ans" ಏಂಬ ಕೋರ್ನ್‌ನ | ವಿದ್ಯಾರ್ಹತೆಗಳನ್ನು ನಿಗದಿಪಡಿಸಲಾಗಿರುತ್ತದೆ. 
ವಿದ್ಯಾರ್ಹತೆಯು ಗ್ರೂಪ್‌-ಡಿ | Karnataka State Open University ಯವರ 
ಹುದ್ದೆಯಿಂದ ಗ್ರೂಪ್‌-ಸಿ | "Degree. Bridge Course ‘(Equivalent to 12") 
ಹುದ್ದೆಯ ಮುಂಬಡ್ತಿಯ | ಸಿಗ" ವಿದ್ಯಾರ್ಹತೆಯನ್ನು ಪಿಯುಸಿ ವಿದ್ಯಾರ್ಹತೆಗೆ | - 
ವಿದ್ಯಾರ್ಹತೆಗೆ ತತ್ಪಮಾನವೆಂದು' |: ಪರಿಗಣಿಸಲಾಗುವುದಿಲ್ಲ ' 
ಪರಿಗಣಿಸಲಾಗುವುದೇ ' (ವಿವರ | ವಾದ್ಧರಿಂದ, ಈ ವಿದ್ಯಾರ್ಹತೆಯನ್ನು ಪರಿಗಣಿಸಿ 
ಒದಗಿಸುವುದು). : ಗ್ರೂಪ್‌-ಸಿ ಹುಡ್ಮೆಗೆ ಮುಂಬಡ್ತಿ : ನೀಡಲು' 
ಅವಕಾಶವಿರುವುದಿಲ್ಲ. 
ಸ್ಸ್‌ 
ಸ೦ಖ್ಯೆ:ಡಿಪಿಎಆರ್‌ 56 ಎಟಿಎಸ್‌ 2021 - 
5 A -- p 4] ಬಿಜ್ರುಹ್ತೆ P 
(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತ್ರಿ 


